॥ ಉದರ ವೈರಾಗ್ಯವಿದು ॥ 


ಉದರ ವೈರಾಗ್ಯವಿದು | 
ನಮ್ಮ ಪದುಮನಾಭನಲಿ ಲೇಶ ಭಕುತಿಯಿಲ್ಲ ॥ ಪ ॥ 


ಉದಯಕಾಲದಲೆದ್ದು ಗಡಗಡ ನಡುಗುತ । 
ನದಿಯಲಿ ಮಿಂದೆನೆಂದು ಹಿಗ್ಗುತಲಿ ॥ 
ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು । 
ಬದಿಯಲ್ಲಿದ್ದವರಿಗಾಶ್ಚಂರ್ಯವ ತೋರುವುದುದರ ॥ ೧ ॥ 


ಕಂಚುಗಾರನ ಬಿಡಾರದಂದದಿ | 
ಕಂಚು ಹಿತ್ತಾಳೆ ಪ್ರತಿಮೆಗಳ ನೆರಹಿ ॥ 
ಮಿಂಚಬೇಕೆಂದು ಬಲು ಜ್ಯೋತಿಗಳನು ಹಚ್ಚಿ | 
ವಂಚನೆಯಿಂದಲಿ ಪೂಜೆಯ ಮಾಡುವುದುದರ ॥ ೨ ॥ 


ಕರದಲಿ ಜಪಮಣಿ ಬಾಯಲಿ ಮಂತ್ರವು । 
ಅರಿವೆ ಮುಸುಕು ಮೋರೆಗೆ ಹಾಕಿ ॥ 
ಪರಸತಿಯರ ಗುಣ ಮನದಲಿ ಸ್ಮರಿಸುತ | 
ಪರಮ ವೈರಾಗ್ಯಶಾಲಿಯೆಂದೆನಿಸುವುದುದರ ॥ ೩ ॥ 


ಬೂಟಕತನದಲಿ ಬಹಳ ಭಕುತಿ ಮಾಡಿ । 
ದಿಟನೀತ ಸರಿಯಾರಿಲ್ಲೆನಿಸಿ ॥ 
ನಾಟಕ ಸ್ತೀಯಂತೆ ಬಯಲಡಂಭವ ತೋರಿ | 


ಊಟದ ಮಾರ್ಗದ ಜ್ಞಾನವಿದಲ್ಲದೆ ಉದರ ॥ ೪ ॥ 


ನಾನು ಎಂಬುದು ಬಿಟ್ಟು ಜ್ಞಾನಿಗಳೊಡನಾಡಿ । 
ಏನಾದರೂ ಹರಿ ಪ್ರೇರಣೆ ಎಂದು ॥ 
ಧ್ಯಾನಿಸಿ ಮೌನದಿ ಪುರಂದರವಿಠಲನ । 
ಕಾಣದೆ ಮಾಡಿದ ಕಾರ್ಯಗಳೆಲ್ಲವು ಉದರ ॥ ॐ ॥ 


ಬರಹ-ಉಚಿತ ಕ ನ್ನಡ /ದೇವನಾಗರೀ ತಂ ತ್ರಾಂಶ 


ಭಾನುವಾರ, ನವಂಬರ್‌ ೨೩, ೨೦೦೮ 


